ಅಭಿವ್ಯಕ್ತಿಶೀಲ ಕಲಾ ಪ್ರಕಾರಗಳು | ಶಿಕ್ಷಕರಿಗಾಗಿ ಪರಿಕರಗಳು 


ಮಹಿಮಾ ರಸ್ತೋಗಿ 


'ನಿಮಗೆ ಯಾವುದೇ ವಿಷಯದ ಬಣ್ಣೆ ಮಾತನಾಡುವ ಸ್ಥಾತಂತ್ರ್ಯ 
ಸಿಕ್ಷರೆ ನೀವು ಏನು ಮಾತನಾಡಲು ಬಯಸುತ್ತೀರಿ?” 


'ನಾನು ಕಿರುಚುತ್ತೇನೆ. ತುಂಬಾ ಜೋರಾಗಿ, ಮತ್ತೆ ನನ್ನನ್ನು 
ಯಾರೂ ತಡೆಯಬಾರದು!' 


ಉತ್ತರಾಖಂಡದ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದರಲ್ಲ ಕಥೆ 
ಹಿದುವ ಅವಧಿಯಲ್ಲ ನಾವು 1 WISH/ MERI ARZO0O (® 
ವಿಶ್‌/ಮೇರಿ ಆರೂ) ಎಂಬ ದ್ವಿಭಾಷೀಯ ಕತೆಯನ್ನು 
ಓದುತ್ತಿದ್ದೆವು. ಏನನ್ನಾದರೂ ಕೇಳುವ ಸ್ವಾತಂತ್ರ್ಯ ಪಡೆದಿದ್ದ 
ಸುಮಾರು ಹದಿನಾರು ಮಕ್ಕಳು ತಮ್ಮ ಬಯಕೆಗಳನ್ನು 
ಹಂಚಿಕೊಳ್ಳುತ್ತಿದ್ದರು. ಕಥೆಯನ್ನು ಬೆಳೆಸುತ್ತಾ. ಸುಗಮಕಾರಳಾಗಿ 
(ಕQcilitator) ನಾನು ನನ್ನ ವಿದ್ಯಾರ್ಥಿಗಳ ಇಚ್ಛೆ ಏನು ಎಂದು 
ಕೇಆದಾಗ, ಒಂದು ಮಗು ಮೇಲಅನಂತೆ ಉತ್ತರಿಸಿತು. 


ಕಿರುಚಬೇಕು ಎಂಬ ಈ ಇಚ್ಛೆಗೆ ಹಲವು ಕಾರಣಗಳರಬಹುದು, 
ಅದು ವಿದ್ಯಾರ್ಥಿಗಳು ಗಲಾಟೆ ಎಜ್ಜಸಅರಬಹುದು, ತೊಂದರೆ 
ಉಂಟು ಮಾಡಲಅರಬಹುದು ಅಥವಾ ಸುಪ್ತ ಭಾವನೆಗಳನ್ನು 
ವ್ಯಕ್ತಪಡಿಸಆಅರಬಹುದು. ಇಲ್ಲವೇ ಅದುಮಿಟ್ಟುಕೊಂಡ 
ಬಯಕೆಯೋ ಅಥವಾ ಹಿಂಸೆ ಮತ್ತು ನಿಂದನೆಯ ಒಂದು 
ಅನುಭವವೂ ಆಗಿರಬಹುದು. ಆಗ ನನಗೆ ಏನೂ ಹೊಳೆಯಲಲ್ಲ. 


ಇ 
5 
BR 


ಆ ಬಳಕ ಇದಕಾಗಿ ಪ್ರತ್ಯೇಕ ಅವಧಿಯನ್ನು ತೆಗೆದುಕೊಂಡು ಈ 
ಅಭವ್ಯಕ್ತಿಯ ಬಗ್ಗೆ ಪ್ರಷ್ಟತೆಯನ್ನು ಪಡೆಯಬೇಕು ಎಂದು 
ನಿರ್ಧರಿಸಿದೆ. ಕಾರಣವನ್ನು ಕಂಡುಕೊಳ್ಳಲು ಅಥವಾ 
ಸಮಸ್ಯೆಯನ್ನು ಬಗೆಹರಿಸಲು ಯಾವಾಗಲೂ ಸಾಧ್ಯವಾಗದೇ 
ಇರಬಹುದು. ಆದರೆ ಒಬ್ಬ ಶಿಕ್ಷಕ/ ಸುಗಮಕಾರಳಾಗಿ 
ತರಗತಿಯಲ್ಲ ಮಕ್ಕಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು 
'ಸುರಕ್ಷಿತ ಅವಕಾಶ” ಮಾಡಿಕೊಡಬೇಕು. ಸಂಜನಾ ಕಪೂರ್‌ 
ಅವರು ಬರೆದ "Who Stole Bhaiya's Smile?’ wow ಕತೆ 
ಹಾಗೂ ಕೆಲವು ದೃಶ್ಯ ಕಲೆಯ ಅಂಶಗಳನ್ನು ಆಧರಿಸಿ ನಾನು 
'ಅಭವ್ಯಕ್ತಪಡಿಸುವುದು' ಎಂಬ ಪ್ರತ್ಯೇಕ ಅವಧಿಯನ್ನೇ (ಪಾಠ 
ಯೋಜನೆ 1) ಸಿದ್ಧಪಡಿಸಿದೆ. 


ಪಾಠ ಯೋಜನೆ: ಭಾವನೆಗಳನ್ನು ವ್ಯಕ್ತಪಡಿಸುವುದು 


ಉದ್ದೇಶ: ವಿದ್ಯಾರ್ಥಿಗಳಗೆ ತಮ್ಮ ಕಲ್ಲನೆಗಳು, ಕನಸುಗಳು 
ಮತ್ತು ಆಯ್ದೆಗಳ ಬಣ್ಣೆ ಮುಕ್ತವಾಗಿ ಮಾತನಾಡಲು ಅವಕಾಶ 
ಮಾಡಿಕೊಡುವುದು. 

ತರಗತಿಗಳು: 4, 5 (ವಯಸ್ಸು: ೨-1೦ ವರ್ಷಗಳು) 

ಅವಧಿ: ಒಂದು ಗಂಟಿ 

ಕಲಾ ಪ್ರಕಾರ: ಕತೆ ಹೇಳುವುದು 


ಚಟುವಟಿಕೆ 


ನಿರ್ವಹಣೆ ಫಲಿತ 


ವೃತ್ತ ಇವತ್ತು ನಿನಗೆ ಹೇಗೆ ಅನಿಸುತ್ತಿದೆ? 
ಭಾವನೆಯನ್ನು ಹೆಸರಿಸುವುದು 


ಮಕ್ಕಳನ್ನು ವೃತ್ತಾಕಾರವಾಗಿ ಕೂರಿಸಿ: 
ಪ್ರಶ್ನೆ ಕೇಆ: ಸುಗಮಕಾರರು ಮೊದಲು 
ತಮ್ಮ ಭಾವನೆಯನ್ನು ಎಲ್ಲರ ಬಳ 
ಹಂಚಿಕೊಳ್ಳಬೇಕು, ನಂತರ ಮಕ್ಕಳನ್ನು 
ಒಬ್ಬರ ನಂತರ ಒಬ್ಬರು 
ಉತ್ತರಿಸುವಂತೆ ಉತ್ತೇಜಸಬೇಕು. 


ತಮ್ಮ ಭಾವನೆ ಏನು ಎಂದು 
ಯೋಚಿಸಲು ಮಕ್ಕಳು ಕಾಲಾವಕಾಶ 
ತೆಗೆದುಕೊಳ್ಳುತ್ತಾರೆ ಮತ್ತು ಆ 
ಭಾವನೆಯನ್ನು ಹೆಸರಿಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 37 


38 


ಚಟುವಟಿಕೆ 


ನಿರ್ವಹಣೆ 


ಫಲಿತ 


ಸಿದ್ದಗೊಳ್ಳುವುದು | ಅವರ ಮುಂದೆ ಬಣ್ಣದ (ಕ್ರೆಯಾನ್‌ಗಳು. | ಸರಣಿಯಲ್ಲ ಬರುವ ಪ್ರತಿ ಪ್ರಶ್ನೆಗೂ. ಮಕ್ಕಳು ಭಾವನೆಗಳೊಂದಿಗೆ 
ಕಲರ್‌ ಪೆನ್ಸಿಲ್‌ಗಳು. ಸ್ನೆಚ್‌ಪೆನ್‌ಗಳು ಒಂದೊಂದು ಬಣ್ಣವನ್ನು ಆಯ್ದುಕೊಂಡು ಬಣ್ಣಗಳನ್ನು ಬೆಸೆಯಲು 
ತೈಲವರ್ಣದ ಜಲ್ಲೆಗಳು - ಲಭ್ಯವಿರುವ | ಅದರ ಬಧ್ವೆ ಏನು ಅನಿಸುತ್ತದೆ ಎಂದು ಕಅಯುತ್ತಾರೆ. 
ಎಲ್ಲಾ ಒಣಗಿದ ವರ್ಣದವ್ಯಗಳನ್ನು ಬರೆಯಲು/ ಚಿತ್ರ ಬಡಿಸಲು ತಿಸಿ. 
ಸಹ ಒದಗಿಸಬಹುದು) 
ವಸ್ಸುಗಳನ್ನಿಡಬಹುದು. ಯಾವ 
ಬಣ್ಣಗಳು ಲಭ್ಯವಿವೆ ಎಂಬುದರ 
ಮೇಲೆ ಇದು ಅವಲಂಬತವಾಗಿದೆ. 
ಸುಗಮಕಾರರು ಈ ಕೆಳಗಿನ ಎಲ್ಲಾ 
ಭಾವನೆಗಳನ್ನೆತ್ತಿಕೊಂಡು ಪ್ರಶ್ನೆಗಳನ್ನು 
ಕೇಳಬೇಕು: 
- ಸಂತೋಷ 
- ಪ್ರಶಾಂತ 
- ಪ್ರೀತಿ 
- ಜಗುಪ್ಪೆ 
- ಕೋಪ 
ರಚನೆ ಸಂಜನಾ ಕಪೂರ್‌ ಬರೆದ ಹೂ ಪುಸ್ತಕದಲ್ಲಿನ ಒಂದು ಭಾವನೆಯನ್ನು ಆಯ್ದೆಯ ಸ್ಥಾತಂತ್ರ್ಯವು ವೈಯಕ್ತಿಕತೆಯ 
ಸ್ಟೋಲ್‌ ಭಯ್ಯಾಸ್‌ ಸ್ಕಲ್‌? ಮತ್ತು ರಾಕ್ಷಸನ ಚಿತ್ರವನ್ನು ಭಾವವನ್ನು ಹೊರತರುತ್ತದೆ ಹಾಗೂ 
ಮಸ್ತಕ ನಿದಿ. ಉಲ್ಲೇಖಸುವಾಗ, ಭಾವನೆಯನ್ನು ಮಕ್ಕಳಗೆ ತಮ್ಮ ಗುಂಪಿನಲ್ಲರುವ 
ಜಂಜಸುವ ಬಣ್ಣದಲ್ಲಯೇ ಚಿತ್ರ ಪ್ರತಿಯೊಬ್ಬರ ಖಾಸಗಿತನದ ಗೌರವದ 
ಜಡಿಸುವಂತೆ ಹೇಅ. ಭಾವನೆಯ ಬಣ್ದೆ ಪರಿಚಯುಸುತ್ತದೆ. 
ಮಾತನಾಡುವಾಗ ನಕಾರಾತ್ಯಕತೆಯಿಂದ 
ಸಕಾರಾತ್ಯೃಕತೆಯತ್ತ ಪ್ರಸಂಗವನ್ನು ಅವರಿಗೆ ಯಾವ ಭಾವನೆಯನ್ನು 
ವಿವರಿಸಬೇಕು. ವ್ಯಕ್ತಪಡಿಸಲು ಕಷ್ಟವಾಗುತ್ತಿದೆ 
ಎಂಬುದನ್ನು ಅರ್ಥ ಮಾಡಿಕೊಳ್ಳಲು 
ಉದಾಹರಣೆಗೆ: ಅವರ ಕಲಾಕೃತಿಗಳ ಮೇಲೆ 
* ನಿಮ್ಯ ರಾಕ್ಷಸ ಹೇಗೆ ಕಾಣುತ್ತಾನೆ? ಗಮನ ಕೊಡಿ. 
* ನಿನ್ನು ಕೋಪ ಹೇಗೆ ಕಾಣಿಸುತ್ತಿದೆ? 
. ನಿನ್ನ ಬೇಸರ/ದುಃಖವು ಹೇಗೆ 
ಕಾಣುತ್ತದೆ? 
* ನಿನ್ನ ಸಮಸ್ಯೇಯನ್ನು ಯಾರೂ ಅರ್ಥ 
ಮಾಡಿಕೊಳ್ಳದೇ ಇದ್ದಾಗ ನಿನಗೆ ಏನು 
ಅನಿಸುತ್ತದೆ? 
* ನೀನು ಬೇಸರದಲ್ಲದ್ದಾಗ ನಿನ್ನನ್ನು 
ಖುಷಿಪಡಿಸಲು ಯಾರಾದರೂ 
ಪ್ರಯತ್ನಿಸಿದರೆ ನಿನಗೆ ಹೇಗಸಿಸುತ್ತದೆ? 
* ನೀನು ಶಾಂತವಾಗಿದ್ದಾಗ 
ಹೇಗೆ ಕಾಣುತ್ತದೆ? 
* ನೀನು ಬುಷಿಯಲ್ಪಿದ್ದಾಗ 
ಹೇಗೆ ಕಾಣುತ್ತದೆ? 
ಮುಕ್ತಾಯ ಈಗ ನಿನ್ನಲ್ಪ್ಲ ಯಾವ ಭಾವನೆ ಇದೆ? ಅವರು ಮಾತನಾಡದೇ ಇದ್ದರೆ ಮತ್ತು ಅವರ ಪ್ಪಂತ ಭಾವನೆಗಳ ಮೇಅನ 


ಶುರು ಮಾಡದೇ ಇದ್ದರೆ ಒಂದು 
ಉದಾಹರಣೆ ಕೊಟ್ಟು ವಿವರಿಸಿ. 
ವೃತ್ತದಲ್ಲನ ಎಲ್ಲಾ ಮಕ್ಕಳು ಒಬ್ಬರಾದ 
ಮೇಲೆ ಒಬ್ಲರು ಉತ್ತರಿಸುತ್ತಾರೆ. 


ಪರ್ಯಾಲೋಚನೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಈ ಅವಧಿಯು ಮಕ್ಕಳಗೆ ತಮ್ಮ ಭಾವನೆಗಳು ಮತ್ತು ಬಣ್ಣಗಳ 
ನಡುವೆ ನಂಟು ಬೆಸೆಯಲು ನೆರವಾಗಿದ್ದಲ್ಲದೆ, ತಮ್ಮ ಅವ್ಯಕ್ತ 
ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಅವಕಾಶವನ್ನು 
ಸೃಷ್ಟಿಸಿತು. ನಾವು ನಮ್ಮ ಭಾವನೆಗಳನ್ನು - ರಾಕ್ಷಸರು. ಕೋಪ, 
ಬೇಸರ, ಶಾಂತತೆ, ಕಾಳಜ, ಪ್ರೀತಿ ಮತ್ತು ಸಂತೋಷ- ಎಂದು 
ಚಿತ್ರಿಸಿದೆವು. ಪ್ರತಿಯೊಬ್ಬರೂ ಅವರವರ ಭಾವನೆಗಳಗೆ ವಿಭನ್ನ 
ವಿಚಾರಗಳನ್ನು ಮತ್ತು ಬಣ್ಣಗಳನ್ನು ಆಯ್ದುಕೊಂಡರು. 
ಪ್ರತಿಯೊಬ್ಬರೂ ವಿಭಿನ್ನ ವ್ಯಕ್ತಿಗಳು ಹಾಗೂ ವಿಭನ್ನ ಭಾವನೆಗಳು 
ಮತ್ತು ಅಭಪ್ರಾಯಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಈ 
ಅವಧಿಯು ಅವರಿಗೆ ಕಲಸಿತು. 


ತ್‌. ಹ್‌ 


ಕಿರುಚಲು ಅಪೇಕ್ಷಿಸಿದ್ದ ವಿದ್ಯಾರ್ಥಿಯ ಮೇಲೆ ಈ ಅವಧಿಯು 
ಹೇಗೆ ಪರಿಣಾಮ ಜೀರಿತು? ಅವನು ಸಿಂಡರಿಸಿದ ಮುಖವನ್ನು 
ಚಿತ್ರಿಸಿ ತನ್ನ ಕೋಪವನ್ನು ವ್ಯಕ್ತಪಡಿಸಿ. ಅದುವೇ ತನ್ನ ರಾಕ್ಷಸ 
ಎಂದನು. ಅದನ್ನು ಚಿತ್ರಿಸಲು ಅವನು ಆರಿಸಿದ ಬಣ್ಣಗಳು. ತನ್ನ 
ಭಾವನೆಯ ಬಗ್ಗೆ ಅವನಿಗಿದ್ದ ಅರಿವು, ಉಪಶಮನಗೊಳ್ಳುವಿಕೆಯ 
ಮೊದಲ ಹೆಜ್ಜೆಯಾಗಿತ್ತು. ಬಣ್ಣ ಬಳಯುವ ಮತ್ತು 
ಅಭಿವ್ಯಕ್ತಪಡಿಸುವ ಪರಿಹಾರವನ್ನು ಅವನು ಕಂಡುಕೊಂಡ. 


ಚಿತ್ರ 2: ಚಂಪಾವತ್‌ನ ಸಿಮಾಲ್ವಾ ಎಂಬಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಮತ್ತು ಸುಗಮಕಾರರು ದೈಹಿಕ ಚಲನೆಗಳೊಂದಿಗೆ 


ಅರಾಮದಾಯಕವಾಗಲು ಆಟದ ಮೂಲಕ ಸಜ್ಜುಗೊಳ್ಳುತ್ತಿರುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


39 


40 


ನೀವು ಒಬ್ಬ ಶಿಕ್ಷಕಿ, ಅದು ನಿಮ್ಮಿಂದ ಸಾಧ್ಯ! 


ಅಭಿವ್ಯಕ್ತಿ ಕಲೆಯು ನಾಟಕ, ಆಟ. ಚಲನೆ, ನಾಟಕಕತೆ 
ಹೇಳುವುದು. ಸಂಗೀತ ಮತ್ತು ದೃಶ್ಯ ಕಲೆಗಳಂತಹ ಸೃಜನಶೀಲ 
ಕಲಾ ಪ್ರಕಾರಗಳ ಚಿಕಿತ್ಸ್ತಕ ಸಂಯೋಜನೆಯಾಗಿದೆ. 
ತರಗತಿಯಲ್ಲ ಭಾವನೆಗಳ ಬಗ್ಗೆ ಮಾತನಾಡುವುದು ಮತ್ತು 
ಅದನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುವುದು ಬಹಳ 
ಮುಖ್ಯ. ಮಕ್ಕಳು ಯಾವುದಾದರೂ ಹೊಸ ಭಾವನೆಯನ್ನು 
ಅನುಭವಿಸಿದಾಗ ಸಾಮಾನ್ಯವಾಗಿ ಅದನ್ನು ವ್ಯಕ್ತಪಡಿಸಲು 
ಅವಕಾಶ ನೀಡಲಾಗುವುದಿಲ್ಲ. ಅಂತಹ ಭಾವನೆಗಳು, 
ಅವ್ಯಕ್ತವಾಗಿ ಉಳದರೆ, ಬೆದರಿಸುವಂತಹ (bullying) 
ನಕಾರಾತೃಕವಾದ ಸಾಮಾಜಕ ವರ್ತನೆಗಳಗೆ ನಾಂದಿ- 
ಯಾಗುತ್ತದೆ. ಸೃಜನಶೀಲ ಕಲಾ ಪ್ರಕಾರಗಳು ಮೋಜಗಾಗಿ 
ಮತ್ತು ನಂಬಕೆ ಹುಟ್ಪಸಲು ಇರುವ ಅವಕಾಶ. 


ಕಲಾಭವ್ಯಕ್ತಿಯ ಸಹಾಯದಿಂದ ಅವಧಿಗಳನ್ನು ಏರ್ಪಡಿಸಲು 
ಶಿಕ್ಷಕರು/ಸುಗಮಕಾರರು ವೃತ್ತಿಪರ ಕಲಾವಿದರಾಗಿರಬೇಕಾಗಿಲ್ಲ. 
ಅವರ ಪಾತ್ರವೇನಿದ್ದರೂ ಮಕ್ಕಕಲ್ಪ್ಲನ ಸೃಜನಶೀಲತೆಯನ್ನು 
ವ್ಯಕ್ತಪಡಿಸಲು ಅವಕಾಶ  ಸೃಷ್ಟಿಸುವುದಷ್ಟೇ. ಆಂಗಿಕ 
ಅಭಿನಯಗಳು, ಚಿತ್ರಕಲೆ ಮತ್ತು ಆಟವಾಡುವಾಗ ಅವರು 
ವಹಿಸುವ ಪಾತ್ರಗಕ ಮೇಲೆ ಅವರಲ್ಲನ ಬದಲಾವಣೆಗಳನ್ನು 


ಶಿಕ್ಷಕರು/ಸುಗಮಕಾರರು ಗಮನಿಸುವುದು ಅತ್ಯಗತ್ಯ. 
ಮುಂದಿನ ಅವಧಿಗಳನ್ನು ವಿವ್ಯಾಸ ಮಾಡುವಲ್ಲ ಈ ವಿವರಗಳು 
ತುಂಬಾ ನೆರವಾಗುತ್ತವೆ. 


ಕಲಾಭವ್ಯಕ್ತಿಯಲ್ಲ ಶಿಕ್ಷಕರು / ಸುಗಮಕಾರರೂ ತಮ್ಮ 
ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ಅವಧಿಯಲ್ಲ ಪಾತ್ರ 
ವಹಿಸುವ ಕಾರಣ, ಅದು ಸಾಂಘಿಕ ಸಂಬಂಧವನ್ನು ಕಟ್ಟುವುದರ 
ಜತೆಗೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಅಂತರವನ್ನು 
ಕಡಿಮೆ ಮಾಡುವ ಸೇತುವೆಯಾಗುತ್ತದೆ. ಇಲ್ಲ 
ಉಲ್ಲೇಖಸಲಾಗಿರುವ ಪಾಠದ ಅವಧಿಯಲ್ಲ, ವಿದ್ಯಾರ್ಥಿಗಳು 
ಬಗೆಬಗೆಯ ಅಭವ್ಯಕ್ತಿ ಹಾಗೂ ಬಣ್ಣಗಳ ಮೂಲಕ ತಮ್ಮ 


ಭಾವನೆಗಳನ್ನು ವ್ಯಕ್ತಪಡಿಸಿದರು. ಇದು, ಪ್ರತಿಯೊಬ್ಬರೂ 
ಇತರರಿಗಿಂತ ನ್ನ ಎಂಬುದನ್ನು ಅವರಿಗೆ ಮನವರಿಕೆ 
ಮಾಡಿಕೊಟ್ಟತು. ಇದು ಪ್ರರ್ಥೆಗಿಂತ ಸಹಕಾರ 
ಮನೋಭಾವವನ್ನು ಉತ್ತೇಜಸುತ್ತದೆ. ಎಲ್ಲರೂ (ನನ್ನನ್ನೂ 
ಒಳಗೊಂಡು) ಬೇರೆಬೇರೆ ಸಮಯದಲ್ಲ ಬೇರೆಬೇರೆ 
ಭಾವನೆಗಳನ್ನು. ಬೇರೆಬೇರೆ ರೂಪದಲ್ಲ ಅನುಭವಿಸುತ್ತಾರೆ 


ಎಂಬುದು ಅವರಿಗೆ ಇದರಿಂದ ಮನವರಿಕೆಯಾಲುತು. ಇದು 
ತರಗತಿಯಲ್ಲ ಕಾಳಜ ಮತ್ತು ಸಹಾನುಭೂತಿಯ ಸಂಸ್ಥಾರವನ್ನು 
ಹುಟ್ಟುಹಾಕುತ್ತದೆ. 


ಮಹಿಮಾ ರಸ್ಟೋಗಿ ಅವರು ಒಬ್ಬ ಕಲಾ ವೃತ್ತಿಪರರು ಮತ್ತು ಸುಗಮಕಾರರಾಗಿದ್ದು, ಮಕ್ಕಳು. ಯುವಜನರು ಮತ್ತು 
ಸಮುದಾಯದೊಂದಿಗೆ ಕೆಲಸ ಮಾಡುವುದನ್ನು ಇಷ್ಟಪಡುತ್ತಾರೆ. ಅವರು ದೃಶ್ಯ ಕಲೆಗಳು. ನಾಟಕ, ಕಥೆಗಳು. ಲಯ, ಆಟ, ಮತ್ತು 
ಚಲನೆಗಳ ಮೂಲಕ ಸಾಮಾಜಕ ಸಮನ್ವಯವನ್ನು ಸಾಧಿಸುತ್ತಾ. ಹೊಸ ಅನ್ವೇಷಣಿಗೆ ಮತ್ತು ತಮ್ಮನ್ನು ತಾವು ಅಭವ್ಯಕ್ಷಿಪಡಿಸಿಕೊಳ್ಳುವಂತೆ 
ಜನರನ್ನು ಪ್ರೇರೇಪಿಸುತ್ತಾರೆ. ಓದುವುದು, ಪ್ರಯಾಣ, ರೇಖಾಚಿತ್ರ, ವಿನ್ಯಾಸ ಮತ್ತು ಅವಧಿಗಳನ್ನು ಸುಗಮಗೊಳಸುವುದು ಅವರಿಗೆ 
ಅಚ್ಚುಮೆಚ್ಚು. ಅವರನ್ನು mahimarastogi80(@) gmail.com ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಸವೆಂಬರ್‌ 2023 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


